ಕರ್ನಾಟಿಕ ವಿಧಾನ ಪರಿಪತ್ತು 


ಇಂಜಿಷಲ್ಲಿ ಗ್ರಾಮದ ನಿವಾಸಿಗಳಿಗೆ 
ಪುನರ್‌ ವಸತಿ ಕ್ರಮ ಕೈಗೊಳ್ಳಬೇಕೆಂದು 
ಕಂಪನಿಯ ಪ್ರತಿನಿಧಿಯೊಂದಿಗೆ ಸಭೆ 
ನಡೆಸಿ, ನಿರ್ಣಯ ಕೈಗೊಂಡರೂ ಇನ್ನು 
ಜಾರಿಗೊಳಿಸದಿರಲು ಕಾರಣಗಳೇನು? 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖೆ 248 oo, 
ಸದಸ್ಯರ ಹೆಸರು ಡಾ।| ತಳವಾರ್‌ ಸಾಬಣ್ಣ (ನಾಮನಿರ್ದೇಶನ 
ಹೊಂದಿದವರು) 
ಉತ್ತರಿಸಬೇಕಾದ ದಿನಾಂಕ 14.09.2021 
ಉತ್ತರಿಸುವವರು ಗಣಿ ಮತ್ತು ಭೂವಿಜ್ಞಾನ ಮತ್ತು ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ 
ಮತ್ತು ಹಿರಿಯ ನಾಗರೀಕರ ಸಬಲೀಕರಣ 
1, ಸಚಿವರು 
ಕ್ರ. ಪ್ರಶ್ನೆ. ಉತ್ತರ 
ಸಂ. 
ಅ) | ಕಲಬುರ್ಗಿ ಜಲ್ಲೆ ಸೇಡಂ K 
ಪಟ್ಟಣದಲ್ಲಿರುವ ವಾಸವದತ್ತಾ ಹೌದು 
ಸಿಮೆಂಟ್‌ ಕಂಪನಿ ಕೈಗೊಳ್ಳುವ 
ಬ್ಲಾಸ್ಥಿಂಗ್‌ ನಿಂದ ಪಕ್ಕದ ಇಂಜಿಪಲ್ಲಿ 
ಗ್ರಾಮದ ಮನೆಗಳು ಬಿರುಕು 
ಬಿಡುತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ? | 
ಆ) | ಜೀವ ಭಯದಿಂದ ದಿನ ಕಳೆಯುತ್ತಿರುವ ಹೌದು. 
ಗ್ರಾಮದ ಜಸರುಗಳಿಗೆ ಪುನರ್‌ ವಸತಿ 
ಶ್ರಮ ಕೈಗೊಳ್ಳೆಲು ವಾಸವದತ್ತಾ 
ಸಿಮೆಂಟ್‌ ಕಂಪನಿಗೆ ಕಟ್ಟುನಿಟ್ಟಿನ 
ಸೂಚನೆ ನೀಡಲಾಗಿದೆಯೇ; 
ಇ) | ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ 2006 ರಲ್ಲಿ ಪರಿಸರ ತೀರುವಳಿ ಪತ್ರಕ್ಕಾಗಿ ನಡೆದ ಸಾರ್ವಜನಿಕ 


ವಿಚಾರಣೆ ಸಭೆಯಲ್ಲಿ ತೀರ್ಮಾನಿಸಿರುವಂತೆ, ಸ್ಠಳೀಯರ ಪುನರ್‌ 
ವಸತಿಗಾಗಿ 6.23 ಎಕರೆ ಜಮಿೀಸು ಖರೀದಿಸಲಾಗಿದೆ. ಆದರೆ ಗ್ರಾಮಸ್ಮ್ಥರು 
ಸದರಿ ಪ್ರದೇಶಕ್ಕೆ ತೆರಳಲು ಇಚ್ಚಿಸದ ಕಾರಣ ಈ ಜಮೀನನ್ನು 
ಸರ್ಕಾರಕ್ಕೆ ಮಹಿಸಿ ಪ್ರವಾಹ ಪೀಡಿತರ ವಸತಿಗಾಗಿ ಮತ್ತು ಸ್ಮಶಾನಕ್ಕಾಗಿ 
ಬಳಸಲು ಕಂಪನಿಯು ಬಿಟ್ಟುಕೊಟ್ಟೆರುತ್ತದೆ. 

ತದನಂತರ, ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ 
ತೀರ್ಮಾನದಂತೆ .2007-08ನೇ . ಸಾಲಿನಲ್ಲಿ ವಾಸವದತ್ತಾ ಸಿಮೆಲಟ್‌ 
ಕಂಪನಿಯವರು ಇಂಜಿಪಲ್ಲಿ ಗ್ರಾಮದ 51 ಕುಟುಂಬಗಳಿಗೆ, ಅವರ ಸ್ವ- 
ಇಚ್ನೆಯಂತೆ ನಗದು ರೂಪದಲ್ಲಿ ಪೂರ್ಣ ಪ್ರಮಾಣದ ಪರಿಹಾರವನ್ನು 
ಪಾವತಿಸಿರುತ್ತಾರೆ.": ' 

ಬಾಕಿ ಉಳಿದ 81 ಕುಟುಂಬಗಳಿಗೆ ಪುನರ್‌ ವಸತಿ ಕಲ್ಪಿಸುವ 
ಸಂಬಂಧ ಕಂಪನಿಯು 521 ಎಕರೆ ಜಮೀನನ್ನು ಖರೀದಿಸಿದ್ದು, 
ಪುನರ್‌ ವಸತಿ ಪ್ರಕ್ರಿಯೆ ಜಾರಿಯಲ್ಲಿರುತದೆ. 


[] 


ಸಂಖ್ಯೆ: ಸಿಐ 89 ಸಿಎ೦ಸಿ 2021 


pis 
-  (ಆಜಾರ್‌ ಹಾಲಪ್ಪ ಬಸಪ್ಪ) 
ಗಣಿ ಮತ್ತು ಭೂವಿಜ್ಞಾನ ಮತ್ತು ಮಹಿಳಾ 
ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ 
ಮತ್ತು ಹಿರಿಯ ನಾಗರೀಕರ ಸಬಲೀಕರಣ ಸಚಿವರು 


